ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: : | 1131 (1396) 
ಸದಸ್ಯರೆ ಹೆಸರು: : | ಡಾ.ಜೈಮಾಲ ರಾಮಚಂದ್ರೆ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : |118.03.2020 
ಉತ್ತರಿಸುವ ಸಚಿವರು : ಕೃಷಿ ಸಚಿವರು 
ಕ್ರಸಂ. |ಪ್ರಕ್ನೆ | ಉತ್ತರ 


ಅ) [ಕಳೆದ 05 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೃಷಿ[ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೃಷಿ 
ಇಲಾಖೆಯಿಂದ ಹಿಂದುಳಿದ | ಇಲಾಖೆಯಿಂದ ಹಿಂದುಳಿದ ವರ್ಗದವರಿಗಾಗಿ 
ವರ್ಗದವರಿಗಾಗಿ: ಮಂಜೂರಾದ ಯೋಜನೆ ಯಾವುದೆ ಯೋಜನೆ ಮಂಜೂರಾಗಿರುವುದಿಲ್ಲ. 
ಹಾಗೂ ಆಯ್ಕೆಯಾದ ಫಲಾನುಭವಿಗಳ | ಕೃಷಿ ಇಲಾಖೆಯಿಂದ ಸಾಮಾನ್ಯ ವರ್ಗದ 
ಸಂಖ್ಯೆ ಎಷ್ಟು | ರೈತರಿಗೆ : ಮಂಜೂರಾದ, ಯೋಜನೆಗಳಡಿ 
ನಿಗದಿಪಡಿಸಿದ ಮಾನದಂಡಗಳಂತೆ ಹಿಂದುಳಿದ 


ವರ್ಗದ ರೈತರಿಗೆ ಸವಲತ್ತುಗಳನ್ನು 
ಒದಗಿಸಲಾಗುತಿದೆ. 
ಆ). |ಈ ಯೋಜನೆಗಳಿಗೆ ನಿಗದಿಪಡಿಸಿದ 
ಸಾಧನೆಗಳೇನು; ಹಾಗೂ ಅನುದಾನದ 
ಮೊತ್ತವೆಷ್ಟು; ಅನ್ವಯಿಸುವುದಿಲ್ಲ 


ಇ) |ಈ ಯೋಜನೆಗೆ ಮಂಜೂರಾದ ಮೊತ್ತ 
ಹಾಗೂ ಬಾಕಿ ಉಳಿದಿರುವ ಮೊತ್ತವೆಷ್ಟು? 


(ಜಿಲ್ಲಾವಾರು ವಿವರ ನೀಡುವುದು) 
ಸಂಖೆ: AGRI-AML/63/2020 


pr 1620 


ಕೃಷಿ ಸಚಿವರು 


